ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಬೀದರ್‌ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎಂ.ಎಸ್‌.ಪಿ.ಟೆ.ಸಿ ಗಳ ಬಗ್ಗೆ 
ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು):- 


406(583) ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೀದರ್‌ ಜಿಲ್ಲೆಯಲ್ಲಿ ಸುಮಾರು 4 ರಿ೦ದ 5 ಎಂ.ಎಸ್‌.ಪಿ.ಟಿ.ಸಿ ನಡೆಯುತ್ತಿದ್ದು ಇದರಿಂದ ಗುಣಮಟ್ಟದ 
ಆಹಾರ ಸರಬರಾಜು ಮಾಡಲು ಆಗುತ್ತಿಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಯಾವ 
ಶ್ರಮ ಕೈಗೊಳ್ಳಲಾಗಿದೆ; 


(ಆ) ಇದಕ್ಕೆ ಯಾರು ಹೊಣೆಗಾರರು; ಹಾಗೂ ಅಂತಹ ಅಧಿಕಾರಿಗಳ ವಿರುದ್ದ ಯಾವ ಕ್ರಮ ಮವಹಿಸಲಾಗಿದೆಯೆಣ; 
ಕ್ರಮ ಕೈಗೊಳ್ಳದಿದ್ದಲ್ಲಿ ಇದಕ್ಕೆ ಕಾರಣವೇನು; 


(ಇ) ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ 2004ರಲ್ಲಿ ರಚಿಸಿರುವ ವೃಂದ 
ಮತ್ತು ನೇರ ನೇಮಕಾತಿ ನಿಯಮಗಳನ್ನು ಪರಿಷ್ಕರಣೆ ಮಾಡುವ ಯೋಜನೆ ಸರ್ಕಾರದ ಮುಂದಿದೆಯೆಣ 
ಇದ್ದಲ್ಲಿ, ಯಾವ ಕಾಲಮಿತಿಯೊಳಗೆ ಶ್ರಮ ವಹಿಸಲಾಗುವುದು; 


nm! 


(ಈ) ಹೈದರಾಬಾದ್‌ ಕರ್ನಾಟಕ ಪ್ರದೇಶ ಸಂವಿಧಾನ ಅನುಚ್ಚೇದ 371 ಜೆ ಅಡಿಯಲ್ಲಿ ಸ್ಲಳೀಯ ರಾಜ್ಯ ವೃಂದ 
ರಚಿಸಿ ಅಧಿಸೂಚನೆ ಹೊರಡಿಸಲಾಗಿದೆಯೇ; 


(ಉ) ರಾಜ್ಯ ವೃಂದದಲ್ಲಿ ಇರುವ ಸಹಾಯಕ ನಿರ್ದೇಶಕರ ಒಂದು ಮತ್ತು ಸಹಾಯಕ ಆಯುಕರು ಒಂದು 
ಹುದ್ದೆ ಇದ್ದು ಹೈದರಾಬಾದ್‌ ಕರ್ನಾಟಕ ಪ್ರದೇಶಕ್ಕೆ ರಾಜ್ಯ ವೃಂದದ ಯಾವ ಹುದ್ದೆ 
ಬಿಗದಿಗೊಳಿಸಲಾಗಿರುತ್ತದೆ? 


